ಕರ್ನಾಟಕ ವಿಧಾನ ಪರಿಷತು ' 


ಚುಕ್ನೆ ಗುರುತಿಲ್ಲದ ಪ್ರಶ್ನೆ ಸಂಖೆ : 1987 


K] ಹು ಮಾ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ವಿಷಯ 


p) 
: ಶ್ರೀ ಎನ್‌.ಅಪ್ಪಾಜಿಗೌಡ 


(ಸ್ಥಳೀಯ ಸಂಸ್ಥೆಗಳ ಕ್ಷೇತು 
: 26.03.2020 
» ಗೃಹ ಸಚಿವರು. 


- ತ್ತರ 


(ಅ) 


ಮಹಾಲಕ್ಷ್ಮೀ ಲೇಔಟ್‌ ವಿಧಾನಸಭಾ 
ಕ್ಷೇತದ ವ್ಯಾಪ್ತಿಯಲ್ಲಿರುವ ಕಮಲನಗರದ 
ಶಂಕರ್‌ನಾಗ್‌ ' ಬಸ್‌. ನಿಲ್ದಾಣದ . ಬಳಿ 
ಸಮಾಜ ಫಘಾತುಕರ ಹಾವಳಿ 
ಹೆಚ್ಚಾಗಿರುವುದು - ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಹಾವಳಿಯನ್ನು 
ತಡೆಯಲು ಕೈಗೊಂಡಿರುವ ಕ್ರಮಗಳೇನು; 


ಮಹಾಲಕ್ಷ್ಮಿ ಲೇಔಟ್‌ ವಿಧಾನ ಸಭಾ. ಕ್ಷೇತ್ರದ ಕಮಲಾನಗರದ ಶಂಕರ್‌ನಾಗ್‌ 
ಬಸ್‌ ನಿಲ್ದಾಣ ಪಶ್ಚಿಮ ವಿಭಾಗ, ವಿಜಯನಗರ ಉಪ ವಿಭಾಗದ 
ಬಸವೇಶ್ವರನಗರ ಪೊಲೀಸ್‌ ಠಾಣಾ ವ್ಯಾಪ್ತಿಯ 23ನೇ ಸುಧಾರಿತ ಬೀಟ್‌ನಲ್ಲಿ 
ಬರುತದೆ. ' _ 


ಕೆಮಲಾನಗರದ ಶಂಕರ್‌ನಾಗ್‌ ಬಸ್‌ ನಿಲ್ದಾಣಕ್ಕೆ ಹೊಂದಿಕೊಂಡಂತೆ 2018ನೇ 
ಸಾಲಿನಲ್ಲಿ ಒಂದು ಸರ ಅಪಹರಣ (ಮೊಕದ್ದಮೆ ಸಂಖ್ಯೆ: 271/2018 ಕಲಂ 
392 ಐಪಿಸಿ) ವರದಿಯಾಗಿರುತ್ತದೆ. ಆರೋಪಿಯನ್ನು ದಸ್ತಗಿರಿ ಮಾಡಿ 
ಮಾಲನ್ನು ವಶಪಡಿಸಿಕೊಂಡು ಆರೋಪಿಗಳ ವಿರುದ್ಧ ಮಾನ್ಯ ನ್ಯಾಯಾಲಯಕ್ಕೆ 
ದೋಷಾರೋಪಣಾ. ಪಟ್ಟಿಯನ್ನು ಸಲ್ಲಿಸಿದ್ದು, : ಸಿಸಿ. 24491/2019ರಲ್ಲಿ 
ವಿಚಾರಣೆಯಲ್ಲಿರುತ್ತದೆ. 


2019ನೇ ಸಾಲಿನಲ್ಲಿ ಒಂದು ಕೊಲೆ ಪ್ರಕರಣ (ಮೊಕದ್ದಮೆ ಸಂಖ್ಯೆ: 189/2019 
ಕಲಂ 302 ರೆ/ವಿ' 34 ಐಪಿಸಿ) ವರದಿಯಾಗಿದ್ದು, ಆರೋಪಿಗಳನ್ನು ದಸ್ತಗಿರಿ 
ಮಾಡಿ ಆರೋಪಿಗಳ ವಿರುದ್ಧ ಘನ ನ್ಯಾಯಾಲಯಕ್ಕೆ ದೋಷಾರೋಪಣಾ 
ಪಟ್ಟಿಯನ್ನು ಸಲ್ಲಿಸಿದ್ದು, ಪ್ರಕರಣವು ಮಾನ್ಯ ನ್ಯಾಯಾಲಯದಲ್ಲಿ 
ವಿಚಾರಣೆಯಲ್ಲಿರುತ್ತದೆ. - 


ಸದರಿ ಸ್ಥಳದಲ್ಲಿ ಮುನ್ನಚ್ಚರಿಕೆ ಕ್ರಮವಾಗಿ ಅಪರಾಧಗಳನ್ನು ತಡೆಗಟ್ಟಲು 
ಹೊಯ್ದಳ-91 ಹಾಗೂ ಬೀಟ್‌ ಸಿಬ್ಬಂದಿಗಳು ಮತ್ತು ಚೀತಾ ವಾಹನಗಳನ್ನು 
ಗಸ್ತು ಕರ್ತವ್ಯಕ್ಕೆ ನೇಮಕ ಮಾಡಲಾಗಿರುತ್ತದೆ. ಹಾಗೂ ಉಸ್ತುವಾರಿಗಾಗಿ 
ಪಿಎಸ್‌ಐ-1 ರವರನ್ನು ನೇಮಕ ಮಾಡಲಾಗಿರುತ್ತದೆ. ಮತ್ತು 23ನೇ 
ಸುಧಾರಿತ ಬೀಟ್‌ಗಳಾಗಿ ವಿಂಗಡಿಸಿ 02 ಉಪ ಬೀಟ್‌ಗೆ ಒಂದು ಎಎಸ್‌ಐ 
ಮತ್ತು ಒಂದು ಉಪ ಬೀಟ್‌ಗೆ ಒಂದು ಹೆಚ್‌ಸಿ ಮತ್ತು ಒಂದು ಪಿಸಿ *ರವರನ್ನು 
ನೇಮಕ ಮಾಡಲಾಗಿರುತ್ತದೆ. ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆಗಳು 
ಹಾಗೂ ಕಾನೂನುಬಾಹಿರ ಕೃತ್ಯಗಳು ನಡೆಯದಂತೆ ಸೂಕ್ತ ಬಂದೋಬಸ್ಟ್‌ 
ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿರುತ್ತದೆ. ಹಗಲು ಮತ್ತು ರಾತ್ರಿಯ 
ಸಮಯದಲ್ಲಿ ಚೀತಾ, ಹೊಯ್ದಳ ವಾಹನಗಳು ಸಹ ಗಸ್ತು ಕರ್ತವ್ಯವನ್ನು 
ನಿರ್ವಹಿಸುತ್ತಿವೆ. ಗಸ್ತಿನ ಸಮಯದಲ್ಲಿ ಪಿ.ಎಸ್‌.ಐ ಮತ್ತು ಪಿ.ಐ ರವರು ಸಹ 


T ಗಸ್ತು” ತಿಡೆಗುತ್ತಿರುತ್ತಾರೆ.-” ಈ ಸ್ಥಳದಲ್ಲಿ ಯಾವುದೇ `ಠೇತಿಯ- ರರ 
ಘಟನೆಗಳು ಹಾಗೂ ಕಾನೂನು ಸುವ್ಯವಸ್ಥೆಗೆ ಭಂಗವಾಗುವಂತಹ ಯಾವುದೇ 
ಕೃತ್ಯಗಳು ನಡೆಯದಂತೆ ನೋಡಿಕೊಳ್ಳಲಾಗುತ್ತಿದೆ. ಈ ಪ್ರದೇಶದಲ್ಲಿ 

. ಜನಸಂಪರ್ಕ ಸಭೆಗಳನ್ನು ಸಹ ನಡೆಸಲಾಗಿರುತ್ತದೆ. 

(6) | ಕಮಲಾನಗರ ಶಂಕರ್‌ನಾಗ್‌ ಬಸ್‌ | ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ನಿಲ್ದಾಣದ ಬಳಿ ಪೊಲೀಸ್‌ ಚೌಕಿ ” 
ನಿರ್ಮಿಸಲು ಹಾಗೂ ಪೊಲೀಸ್‌ | 

| ಸಿಬ್ಬಂದಿಯನ್ನು ನೇಮಕ . ಮಾಡುವಂತೆ 

ಕೋರಿ ಏವಿಧ ಸಂಘ. ಸಂಸ್ಥೆಗಳು ಮನವಿ 
ಸಲ್ಲಿಸಿರುವುದು ಸರ್ಕಾರದ ಗಮನಕ್ಕೆ 

ಬಂದಿಬೆಯೇ; - 

-! —! - — 

(ಇ) | ಬಂದಿದ್ದಲ್ಲಿ, ಘೊಲೀಸ್‌. ಚೌಕಿ ನಿರ್ಮಿಸಲು |'ಈ ಬಗ್ಗೆ ಇದುವರೆಗೂ ಸರ್ಕಾರದಲ್ಲಿ: ಪ್ರಸ್ತಾವನೆ ಸ್ಥೀಕೃತವಾಗಿರುವುದಿಲ್ಲ. 
ಹಾಗೂ ಪೊಲೀಸ್‌ ಸಿಬ್ಬಂದಿಯನ್ನು - ಮ 
ನೇಮಕ ಮಾಡಲು ಸರ್ಕಾರ ’ 

_| ಕಿಸೊಂಡಿರುವ ಕ್ರ ಕ್ರಮಗಳೇನು? 


ಹೆಚ್‌ಡಿ 113 ಎಸ್‌ಎಸ್‌ಟಿ 2020 


(ಬಸವರಾಜ ಜೊಮ್ಮಾ ಅ 


ಗೃಹ ಸಚಿವರು 


ve WN 


